ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 147 


ಸದಸ್ಯರ ಹೆಸರು : ಪ್ರೀಕೆ.ವಿ ನಾರಾಯಣಸ್ವಾಮಿ 
(ಲಧಾನ ಸಜಚೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 13.12.2021 
ಉತ್ತರಿಸುವ ಸಚಿವರು :  ಮಾಸ್ಯ ಇಂಧನ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


— 


ಪ್ರಶ್ನೆ ಭಟ ಉತ್ತರ oo 
ಅ) [ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸಣ್ಣ ಮತ್ತು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ | 


ಗುಡಿ ಕೈಗಾರಿಕೆಗಳಿಗೆ ವಿದ್ಯುತ್‌ | ವ್ಯಾಪ್ತಿಯಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಏಲ್‌.ಟಿ-5 | 
ಸಂಪರ್ಕ ಕಲ್ಪಿಸಲು ಪ್ರತಿ ಕೆ.ವಿ ಗೆ | ಜಕಾತಿಯಡಿಯಲ್ಲಿ ಈ ಕೆಳಕಂಡ ಶುಲ್ಕಗಳನ್ನು ' 
ವಿಧಿಸುತಿರುವ ಅಭಿವೃದ್ಧಿ/ಇತರೆ | ಪಾವತಿಸಿಕೊಂಡು ವಿದ್ಯುತ್‌ ಸಂಪರ್ಕವನ್ನು 
ಶುಲ್ಕವೆಷ್ಟು ; ಕಲ್ಪಿಸಲಾಗುತ್ತಿರುತ್ತದೆ. 


| * ಕರ್ನಾಟಿಕ ವಿದ್ಯುತ ನಿಯಂತ್ರಣಾ ಆಯೋಗದ “Cಂಗdtion 

| of Supply of Electricity of Distribution Licensee in the 
| state of Karnataka” ೮ ಕ್ಲಾಸ್‌ ಸ೦.30.00 ರನ್ಟಯ ಅಳಿ 
ನೋಂದಾವಣೆ ಶುಲ್ಕ ರೂ. 100/- ಅನ್ನು ಪಾವತಿಸಬೇಕು. 

| ಕರ್ನಾಟಿಕ ವಿದ್ಧುತ್‌ ನಿಯಂತ್ರಣಾ ಆಯೋಗದ “Cಂಗdtion 

| of Supply of Electricity of Distribution Licensee in the 

state of Kamataka’ ರ ಕ್ಸಾಸ್‌ ಸಂ3002 ರನ್ನೇಯ 

ಎಲ್‌.ಟಿ.5ಎ) ಮತ್ತು ಎಲ್‌.ಟಿ.5(ಬಿ) ಜಕಾತಿ ವರ್ಗದ 

ಗ್ರಾಹಕರ ಭದ್ರತಾ ಠೇವಣಿ ಶುಲ್ಕವನ್ನು ವಿದ್ಯುತ್‌ ಭಾರದ 

ಕೋರಿಕೆಗೆ ಅನುಗುಣವಾಗಿ ನಗರ ಪ್ರದೇಶ ಹಾಗೂ ಗ್ರಾಮೀಣ , 

ಪ್ರದೇಶಗಳಿಗೆ ಭದ್ರತಾ ಠೇವಣಿಯನ್ನು ವಿಗದಿಪಡಿಸಿದ್ದು, 

ಇದರ Miliknks ಈ ಕಳಕಂಡಂತಿದೆ. 


| 
| 
| 
| 
H 


| | ಬೆಂಗಳೂರು 1 
| ಮೆಟ್ರೋಪಾಲಿಟಿನ್‌ ; ಗ್ರಾಮೀಣ | 
ಮಂಜೂರಾದ | ಪ್ರದೇಶ/ಎಲ್ಲಾ ನಗರ | ಪ್ರದೇಶಗಳು | 
ವಿದ್ಯುತ್‌ | ಪ್ರದೇಶಗಳು - ಎಲ್‌.ಟಿ೨ಬಿ 
ಬಾರ ಎಲ್‌.ಟಿ:5 (ಎ) ಪಾವತಿಸ ಬೇಕಾದ 

ಪಾವತಿಸಬೇಕಾದ ೭ಐಎ೮.ಎಂ.ಹಿ 

2ಎಂ:ಎ೦.ಡಿ ರೂಗಳಲ್ಲಿ 

ರೂಗಳಲ್ಲಿ 


2950 


[10s] 
ಹೆಚ್‌ಪಿ 


740 
ಮ 


| 
[4 
Ki 
| 
| 
{ 


BO 


jf ಕರ್ನಾಟಿಕ ವಿದ್ಯುತ್‌ ನಿಯಂತ್ರಣಾ ಆಯೋಗದ | 
| “Condition of Supply of Electricity of Distribution | 
| | Licensee in the state of Karnataka” ರ ಕ್ಲಾಸ್‌ 
ನಂ3.1.1(ಬಿ) ರನ್ನಯ ಕೈಗಾರಿಕೆ ಬಳಕೆಗಾಗಿ ಸರ್ನೀಸ್‌ 
| ಲೈನ್‌ ಶುಲ್ಮವನ್ನು ಬೆಸ್ಕಾಂಗೆ ಪಾಪತಿಸಬೆಳಕಾಗಿದ್ದು, 
| 


| ಇದರವಿವರವು ಈ ಕೆಳಕಂಡಂತಿದೆ. 

SLSR: 

| TT ಘಾವತಿಸಚೇಕಾದ 

|g ಸರ್ವಿಸ್‌ 

46 ವಿದ್ಯುತ್‌ ಭಾರ ಲೈನ್‌ ಮಾರ್ಗದ 

| ರೂ. ಗಳಲ್ಲಿ 

|; |3ಕ:ವ್ಯಾನಂತರ ಹಾಗೂ ರೂ. 650/- ಕಿ ವ್ಯಾ 
15 ಕಿ.ವ್ಯಾ ರೊಳಗಿಸ ವಿದ್ಯುತ್‌ | for loads above 
ಭಾರಕ್ಕೆ 3KW 


[a afc SOS 


| 15 8ವ್ಯಾ ನಂತರದ ಮತ್ತು |ರೂ. 7800 plus 

|2 |25ಕ.ಪ್ಯಾರೊಳಗಿಸನ ವಿದ್ಯುತ್‌ | Rs.1300 per KW for 
|. ಬಾರಕ್ಕೆ loads above 15 KW 
25 ಕಿ.ವ್ಯಾ ಮತ್ತು 50 ಕಿ. ಪ್ಯಾ | ರೂ.20800 plus 

| 3 |ರೊಳಗಿನ ವಿದ್ಯುತ್‌ ಭಾರಕೆ, | Rs.1950 per KW for 
a ME AES, loads above 25 KW 


ಮೇಲಿನ ಶುಲ್ಭದ ಜೊತೆಗೆ ಕೆ.ಇ.ಆರ್‌.ಸಿ.ಯ 
“Condition of Supply of Electricity of Distribution 
ticensee in the state of Karnataka” ರ ಕ್ಲಾಸ್‌ ನಂ. 
4 Aa&b) Note applicable to A&B above 
| Amended version dated: 12.01.2006 ರಸ್ಟಯ 
' ಚಿಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
3 ಕಿ.ವ್ಯಾ ಮೇಲಿನ ಲೋಡ್‌ಗಳಿಗೆ ರೂ.1000.00/- 
| ಶಿ.ಬಕ್ಯ ಹೆಚ್ಚುವರಿ ಮೊತ್ತವನ್ನು 
| ಪಾವತಿಸಿಕೊಳ್ಳಲಾಗುತ್ತಿದೆ. (owards HT/AT UG 
| Cable/ABC System shall be coftected) 


ಸೆದರಿ ಶುಲ್ಲ ಪಾವತಿ ಸಣ್ಣ ಮತ್ತು 
| ಗುಡಿ ಸೈಗಾದಿಕಣಳಿಗೆ ಬಹಳ | ಎ 
Pepin ಗಮನಕ್ಕೆ ಬಲದಿಡೆಯೇ ಎಯಮಾವಣದಳಿಯೆನೆಯಾರೆ ಗದತ ಚುಬ್ಯಪನಲ್ಲಿ 
| ಬಂದಿದ್ದಲ್ಲಿ, ಅಬಿವೃದ್ಧಿ ಶುಲ್ಕ ಮಾತ್ರ ಪಾವತಿಸಿಕೊಳ್ಳ ಲಾಗುತ್ತಿದೆ. 


(a 


ಕಡಿತಗೊಳಿಸುವ ಪ್ರಸ್ತಾವನೆ 
|ಸರ್ಕಾರಮುಂದಿದೆಯೇ 
`'ಅಕ್ಲಾಲತರ ರೂ ಅಭಿವೃದ್ದಿ ಶುಲ್ಕ |# | ke 

ಪಾವತಿಸಿದರೂ ಟ್ರಾಸ್ಟ್ಸ್‌ ಫಾರ್ಮರ್‌ 

ಅಳವಡಿಸಲು ಪ್ರತ್ಯೇಕವಾಗಿ ಶುಲ್ಕ ! ಟ್ರಾನ್ಸ್‌ ಫಾರ್ಮರ್‌ ಅಳಪಡಿಸಲು ಪ್ರತ್ಯೇಕವಾಗಿ 
| ಪಾಪತಿಸಬೇಕಾಗುಪವುಡೇ : | ಶುಲ್ಕ ಪಾವಕಿಸಬೇಕಾಗಿರುವುದಿಲ್ಲ. 
ಟ್ರಾನ್ಸ್‌ಫಾರ್ಮರ್‌ | | 


ಗ್ರಾಹಕರಿಗೆ ವಿಧಿಸುವ ಶುಲ್ಕಗಳು 


ee ಮಾ ಸಾ 


ಈ) | ಬೆಂಗಳೂರಿನ ಸೋಲದೇವನಹಳ್ಳಿ 
ವ್ಯಾಪ್ತಿಯಲ್ಲಿ ಕಳೆದ 5 
ವರ್ಷಗಳಲ್ಲಿ ಶುಲ್ಕ 
ಪಾಪವತಿಸಿದರೂ ಟ್ರಾನ್ಸಫಾರ್ಮರ್‌ 
ಅಳವಹಡಿಸದಿರುವ 

ಪ್ರಕರಣಗಳೆಷ್ಟು : (ವರ್ಷವಾರು 


ನಿಗದಿತ ಅವಧಿಯಲ್ಲಿ 
ಟ್ರಾನ್ಸಫಾರ್ಮರ್‌ 

ಅಳವಡಿಸದಿರಲು ಕಾರಣಗಳೇನು: 
ಯಾವ ಕಾಲಮಿತಿಯಲ್ಲಿ ಬಾಕ 
ಇರುವ ಟ್ರಾನ್ಸ್‌ ಫಾರ್ಮರ್‌ಗಳನ್ನು 
ಅಳವಡಿಸಲಾಗುವುದು ? 


ಸಂಖ್ಯೆ: ಎನರ್ಜಿ 258 ಇಬಿಎಸ್‌ 2021 


ಗ್ರಾಮವಾರು ವಿವರ ನೀಡುವುದು 


[ 
| 
oi RSE EE ಪಕ 


ಬೆಂಗಳೂರಿನ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ 
ಕಳೆದ 5 ವರ್ಷಗಳಲ್ಲಿ ಶುಲ್ಕ ಪಾವತಿಸಿದರೂ ಟ್ರಾನ್ಸ್‌ ' 
ಫಾರ್ಮರ್‌ ಅಳಪವಡಿಸದಿರುವ ಪ್ರಕರಣಗಳು | 
ಯಾವುದೂ ಇರುವುದಿಲ್ಲ. 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ. 
ವ್ಯಾಪ್ತಿಯಲ್ಲಿ ನಿಗದಿತ ಅವಧಿಯಲ್ಲಿ. 
ಟ್ರಾನ್ಸಫಾರ್ಮರ್‌ಗಳನ್ನು ಅಳವಡಿಸಲಾಗುತ್ತಿರುತದೆ. 


(ವಿ ಎ 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


